ಗಾ ಮ ಈ ಇಷಾ 
STO] OS aye 


ಐಿ.ಎ೦.ಕ್ರೀ ಸ್ಮಾರಕ ಪ್ರತಿಷ್ಟಾನದ ವಾರ್ತಾಪತ್ರ 


ಸಂಪುಟ: ೦೨ ಸಂಚಿಕೆ: ೦೫ ಆಗಸ್ಟ್‌ ೨೦೧೫ ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 02 Issue 05 August 2015 Editor : Sri. B.R. Ravindranath 


ಹ್ರೊ. ಎಂ. ಎಚ್‌. 
ಗೌರವಾಧ್ಯಕ್ಷರು 


ಪದಾಧಿಕಾರಿಗಳು 


ಡಾ॥ ಪಿ. ವಿ. ನಾರಾಯಣ 
ಅಧ್ಯಕ್ಷರು 
ಪ್ರೊ| ಜಿ. ಅಬ್ದುಲ್‌ ಬಷೀರ್‌ 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
ಗೌ| ಕಾರ್ಯದರ್ಶಿಗಳು 


ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ 
ಕೋಶಾಧಿಕಾರಿ 


ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಸಂಯೋಜನಾಧಿಕಾರಿಗಳು 
ಪ್ರೊ| ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾಗ 
ಪ್ರೊ ಹೆಚ್‌. ಶೇಷಗಿರಿ ರಾವ್‌ - ಹಸ್ತಪ್ರತಿ ವಿಭಾಗ 
ಪ್ರೊ| ಅನಿಲ್‌ ಕುಮಾರ್‌ - ಅಂತರಿಕ ಲೆಕ್ಕ ಪರಿಶೋಧನೆ 


ಚಂದಾ ವಿವರಗಳು 


ವಾರ್ಷಿಕ ಚಂದಾ 
ರೂ. ೨೦/- 


ಐದು ವರ್ಷಗಳ ಚಂದಾ 
ರೂ. ೧೦೦/- 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸಾತಕೋತರ ಸಂಶೋಧನ ಕೇಂದ 
ಲ್ಲ pr) ko) 
MAYS ಭಾರತದಲ್ಲಿ ಜನಿಸಿ ನಮ್ಮ ದೇಶದ ಜನರ ಮೇಲೆ ಅತ್ಯಂತ 
೩ನೇ ಮುಖ್ಯರಸ್ತೆ ಚ್ಚು ಪ್ರಭಾವ ಬೀರಿ ಎಲ್ಲರ ಕಣ್ಮಣಿಯಾಗಿದ್ದ ಮಹಾನ್‌ ವ್ಯಕ್ತಿ 


ನರಸಿಂಹರಾಜ ಕಾಲೋನಿ ಡಾ.ಅಬ್ದುಲ್‌ ಕಲಾಂ ಅವರು ನಮ್ಮನ್ನು ಅಗಲಿದ್ದಾರೆ. 
ಬೆಂಗಳೂರು - ೧೯ ಜು ಜಃ i 


ದೂರವಾಣಿ: ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು 
ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನ ಕೋರುತ್ತದೆ. 


೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


1100887850 August 2015 


Vol. 02 Issue 05 


ಸಂಪಾದಕೀಯ 


ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ನ೦ತರ ಹಲವಾರು 
ಪ್ರಭಾವಿ ನಾಯಕರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು 
ಮಾಡಿ ಹೆಸರುವಾಸಿಯಾಗಿರುತ್ತಾರೆ.ಅವರುಗಳ ಸಾಲಿನಲ್ಲಿ 
ನಮ್ಮನ್ನು ಈಗ ತಾನೆ ಅಗಲಿದ ಡಾ.ಅಬ್ದುಲ್‌ ಕಲಾಂ ಅಗ್ರ 
ಸ್ಥಾನ ಪಡೆದಿರುತ್ತಾರೆ. ವಿಜ್ಞಾನಿಯಾಗಿ ಭಾರತಕ್ಕೆ ಸಲ್ಲಿಸಿದ 
ಅಪಾರ ಸೇವೆಯ "ಜೊತೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ 
ಎಲ್ಲರ ಕಣ್ಮಣಿಯಾಗಿದ್ದರು. "ಅವರಲ್ಲಿದ್ದ "ಹಲವಾರು 
ಕೊಂಡಾಡಬಹುದಾದ ಗುಣಗಳಲ್ಲಿ ಒಂದು ಉತ್ತಮ 
ಗುಣವೆಂದರೆ ಅವರ ಸರಳತೆ.ಬಹುತೇಕವಾಗಿ ಪ್ರಾಮಾಣಿಕ 
ಹಾಗೂ ದಕ್ಷ ವ್ಯಕ್ತಿಗಳಲ್ಲಿ ವಿಲಕ್ಷಣ ವ್ಯಕ್ತಿತ್ವದ ಲಕ್ಷಣಗಳು 
ಕಂಡುಬರುವುದು ವಾಡಿಕೆ.ಡಾ. ಅಬ್ದುಲ್‌ ಕಲಾಂ ಅವರು 
ಅತ್ಯಂತ ಪಾಮಾಣಿಕ ಹಾಗೂ ದಕ್ಷರಾಗಿದ್ದರೂ ಯಾವುದೇ 
ವಿಲಕ್ಷಣವಿಲ್ಲದೇ ತಮ್ಮ ಜೀವನದುದ್ದಕ್ಕೂ ಸರಳವಾಗಿ ಜೀವನ 
ನಡೆಸಿ ಒಂದು ಮಾದರಿ ವ್ಯಕ್ತಿಯಾಗಿರುತ್ತಾರೆ.ಅವರು ನಮ್ಮ 
ಭಾರತದಲ್ಲಿಯೇ ಮತ್ತೊಮ್ಮೆ ಹುಟ್ಟಿ ದೇಶದ ಪ್ರಗತಿಗೆ ಮತ್ತಷ್ಟು 
ಸೇವೆ ಸಲ್ಲಿಸಲಿ ಎಂಬುದು ನಮ್ಮ ಆಸೆ. 


ವಿಶ್ವದ ಭಾಷೆಗಳ ಬಗ್ಗೆಯ ಅಂಕಿ ಅಂಶಗಳ ಅಧ್ಯಯನ 
ಮಾಡಿದಾಗ ಹಲವಾರು ಕುತೂಹಲಕಾರಿ ಅಂಶಗಳು 
ಕಂಡುಬರುತ್ತವೆ. ಪ್ರಪ೦ಚದಲ್ಲಿ ಸುಮಾರು 7106 ಭಾಷೆಗಳಿದ್ದು 
ಶೇ 95 ರಷ್ಟು ಜನ ಕೇವಲ ಶೇ5 ರಷ್ಟು ಭಾಷೆಗಳನ್ನು 
ಮಾತ್ರ ಬಳಸುತ್ತಿದ್ದಾರೆ. ಸುಮಾರು 915 ಭಾಷೆಗಳು 
ಅಳಿದುಹೋಗುವೆ ಅಂಚಿನಲ್ಲಿವೆ. 20ನೇ ಶತಮಾನದಲ್ಲಿ 
110 ಭಾಷೆಗಳು ಅಳಿದುಹೋಗಿದ್ದರೆ 21ನೇ ಶತಮಾನದಲ್ಲಿ 
ಈಗಾಗಲೇ 12 ಭಾಷೆಗಳು ಅವನತಿಗೊಂಡಿವೆ. ಏಷ್ಯಾ 
ಖಾಂಡದಲ್ಲಿ 2303 ಭಾಷೆಗಳು ಬಳಕೆಯಲ್ಲಿದ್ದರೆ 
ಯೂರೋಪ್‌ ಖಂಡದಲ್ಲಿ ಕೇವಲ 285 ಭಾಷೆಗಳಿರುತ್ತವೆ. 
ಕನ್ನಡದ ವಿಷಯಕ್ಕೆ ಬಂದಾಗ ಬಹು ದೊಡ್ಡ 
ಹುದ್ದೆಗಳಲ್ಲಿರುವವರು, ಬಹು ದೊಡ್ಡ ವಿದ್ವಾಂಸರುಗಳು 
ಹಾಗೂ ಹಲವಾರು ಜನಪ್ರಿಯ ನಾಯಕರು ಕನ್ನಡದ ಬಗ್ಗೆಯ 
ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸುವ ಉತ್ಸಾಹದಲ್ಲಿ ಕನ್ನಡ 
ಭಾಷೆಯು ಅಳಿವಿನ ಅಂಚಿನಲ್ಲಿದೆ ಎಂಬುವ ಭಾವನೆಗಳನ್ನು 
ತೋರುವ ಹೇಳಿಕೆಗಳನ್ನು ನೀಡುವುದನ್ನು ನಾವೆಲ್ಲರೂ 
ಕಂಡಿದ್ದೇವೆ. ರೂ. 2.72 ಲಕ್ಷಕೋಟಿ ಜಿಡಿಪಿ ಇರುವ ತಲಾ 
ರೂ.90 ಸಾವಿರ ವಾರ್ಷಿಕ ವರಮಾನ ಇರುವ ಕರ್ನಾಟಕ 
ರಾಜ್ಯದ 6.11 ಕೋಟಿ ಜನತೆ ಬಳಸುವ ಭಾಷೆ ಒಂದು 
ಸದೃಢ ಭಾಷೆಯಾಗಿರುತ್ತದೆ.ಜೊತೆಗೆ ಕನ್ನಡ ಭಾಷೆಯ 
ಏಳಿಗೆಗಾಗಿ ವಿಶ್ವದಾದ್ಯಂತ ಹತ್ತಾರು ಸಾವಿರ ವಿದ್ವಾಂಸ ಸರು, 
ತಂತ್ರಜ್ಞಾನಗಳು. ಆಸಕ್ತರು ನಿರಂತರವಾಗಿ ಶ್ರಮಿಸುತ್ತಿರುವಾಗ 
ಕನ್ನಡ ಭಾಷೆ ಅಳಿಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 


ಕನ್ನಡ ಭಾಷಯ ಭವಿಷ್ಯದ ಬಗ್ಗ ಆತಂಕೆ ಬಿಟ್ಟು ಉತ್ಸಾಹವಾಗಿ 
ಕನ್ನಡದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸೋಣ. 


ಕನ್ನಡದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟ 
ಬಿಎಂಶ್ರೀ ಅವರ ಹೆಸರಿನಲ್ಲಿ ಕನ್ನಡಕ್ಕಾಗಿ ಜೀವನ ಪರ್ಯಂತ 
ಶ್ರಮಿಸಿದ ಎಂವಿಸಿ ಅವರು ಕಟ್ಟಿದ ನಮ್ಮ ಪ್ರತಿಷ್ಠಾನವು ಕನ್ನಡ 
ಭಾಷೆಯು ಸಮರ್ಮೋತೊಮುಖ ಬೆಳವಣಿಗೆಗಾಗಿ 
ಬದ್ಧವಾಗಿದೆ.ಕನ್ನಡದ ವೈಶಿಷ್ಟ್ಯತೆಗಳನ್ನು ಪ್ರಚುರ ಪಡಿಸುವುದು 
ನಮ್ಮ ಚಟುವಟಿಕೆಗಳಲ್ಲಿ ಒಂದು.ಈ ನಿಟ್ಟಿನಲ್ಲಿ ಕನ್ನಡ 
ಭಾಷೆಯನ್ನು ಆಳವಾಗಿ ಅಧ್ಯಯನ ಮಾಡಿರುವ ಕನ್ನಡ 
ಪರ ಹೋರಾಟಗಾರ ಹಾಗೂ ಬಿಎಂಶ್ರೀ ಸ ಸ್ಮಾರಕ ಪ್ರ ಪ್ರತಿಷ್ಠಾನದ 
ಅಧ್ಯಕ್ಷ ಡಾ. ಪಿ.ವಿ.ನಾರಾಯಣ ಅವರು ರಚಿಸಿರುವ ಪದಚರಿತೆ 
- ಒಂದಷ್ಟು ಪದಗಳ ಮೂಲಚೂಲಗಳ ಹುಡುಕಾಟ 
ಶಬ್ದಕೋಶವನ್ನು ಈ ತಿ೦ಗಳಿನಂದ ನಾವು ಹೊಸ ಅಂಕಣದ 
ರೂಪದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಕನ್ನಡದ ಸಂಪದ್ಭರಿತ 
ಪದಗಳ ಭಂಡಾರದಿಂದ ಕೆಲವು ಪದಗಳ ಬಳಕೆ ಹಾಗೂ 
ಅವುಗಳ ವಿವರಗಳನ್ನು ಈ ಅ೦ಕಣದಲ್ಲಿ ನೀಡಲಾಗುತ್ತದೆ.ಇದು 
ಹೊಂಗನಸು ಪತ್ರಿಕೆಯ ಎಲ್ಲಾ ಓದುಗರಿಗೂ 
ಉಪಯುಕ್ತವಾಗುತ್ತದೆ ಎಂದು ನಾವು ನಂಬಿದ್ದೇವೆ. ನಮ್ಮ 
ಪ್ರತಿಕ್ರಿಯೆಗಳಿಗೆ ಸ್ವಾಗತ. 


ಬಿ. ಆರ್‌. ರವೀಂದ್ರನಾಥ್‌ 
ಸಂಪಾದಕರು 


ಆಗಸ್ಟ್‌ 2015ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಶನಿವಾರ 08ನೇ ಆಗಸ್ಟ್‌ 2015 
ಅಕ್ಕರಗೊಟ್ಟಿ ಕಾರ್ಯಕ್ರಮ 
ವಿಷಯ :ಹರಿಶ್ಚಂದ್ರ ಕಾವ್ಯದ ಪದ್ಯಗಳ ಆಶಯ 
ಚಾಲನೆ ನೀಡುವವರು: ಡಾ. ವಿಜಯಾ ಸುಬ್ಬರಾಜ್‌ 
ಸ್ಥಳ : ಪ್ರೊ. ಶಾ. ಬಾಲೂರಾವ್‌ ಮಾತಿನ ಮನೆ, 


ಕನ್ನಡ ಸಂಸ್ಕ ತಿ ದರ್ಶನ ಸಾಕ್ಷ್ಯ ಚಿತ್ರ ಪ್ರದರ್ಶನ 
ಸುಡದ 13ನೇ ಆಗಸ್ಟ್‌2015 ಚ ಆರು ಗಂಟೆಗೆ 
ಪೊನ್ನ ಇ.) ರನ್ನ 


ಸೋಮವಾರ 24ನೇ ಆಗಸ್ಟ್‌ 2015 ಸಂಜೆ ಆರು ಗಂಟೆ 
ತೀನಂಶ್ರೀ, ಕವೆಂ ರಾಘವಾಚಾರ್‌, ರಾಸ ಸಾಹಿತ್ಯ ದತ್ತಿ 
ಕಾರ್ಯಕ್ರಮ 
ಉಪನ್ನಾಸ: ಡಾ. ಸುಬ್ರಮಣ್ಯಸ್ತಾಮಿ 
ವಿಷಯ: ವ್ಯಾಸರಾಯ ಬಲ್ಲಾಳರ ಕಾದಂಬರಿಗಳು 


ವಚನ ವಿಹಾರ 
ಸಂಗೀತಾತ್ಮಕ ಸಾಕ್ಷ್ಯ ಚಿತ್ರ ಪ್ರದರ್ಶನ 
ಗುರುವಾರ 27ನೇ ಆಗಸ್ಟ್‌ 2015 ಸಂಜೆ ಆರು ಗಂಟೆಗೆ 


August 2015 Honganasu 


Vol. 02 Issue 05 


ಓಎಂತ್ರೀ ಸ್ಮಾರಕ ಪ್ರತಿ 


ಪ್ಲಾನದಲ್ಲಿ ಜೂನ್‌2015 ತಿಂಗಳಿನಲ್ಲಿ ನಡೆದ ಕಾರ್ಯಕ್ರಮಗಳು 


“ಅಕ್ಕರ ಗೊಟ್ಟಿ' (ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ) 


ಅಕ್ಕರಗೊಟ್ಟ ಕಾರ್ಯಕ್ರಮ-3 
(11 ಜುಲೈ 2015 ಶನಿವಾರ) 
ಸಂಜೆ 5:30 ರಿಂದ 7:30 ಶಾ. ಬಾಲೂರಾವ್‌ ಮಾತಿನ ಮಂಟಪ 
ವಿಷಯ: ಕನ್ನಡ ಕಲಿಕೆ. 


ಮಂಡನೆ: 
11-07-2015ರಂದು ಬಿ.ಎಂ.ಶ್ರೀ ಸತ ಪ್ರತಿಷ್ಠಾನದ ಅಕ್ಕರ 


ಗೊಟ್ಟಿ ಕಾರ್ಯಕ್ರಮ-3 ರಲ್ಲಿ ಕನ್ನಡ ಕಲಿಕೆ ಬಗ್ಗೆ 


ಪ್ರೊ.ಜಿ.ಅಶ್ವತ್ಠನಾರಾಯಣ ಅವರು ಅನುಭವ ಪೂರ್ಣವಾಗಿ 
ಹತ್ತಾರು ವಿಷಯಗಳನ್ನು ಮಂಡಿಸಿದರು.ಕನ್ನಡ ಕಲಿಕೆಗೆ ಹಲವಾರು 
ವಿಧಾನಗಳಿವೆ. ಈ ಪದತಿ ದೇವುಡು ಅವರ ಎ ಒದ ರಲ 
ಅಕ್ಷರ ಕಲಿಕಾ ವಿಧನ ಮೈಸೂರು ಅಕ್ಷರ ಪ್ರಚಾರ ಪದ್ಧತಿ.ಇದೇ 
ವಂರುಸ್ಕರ ಶಿಕ್ಷಣ ಪದ್ದತಿ ಜಾರಿಗೆ ಬರಲು 
ಕಾರಣವಾಯಿತು.ಚ.ವಾಸುದೇವ ಯ್ಯ, ಎಂ.ಆರ್‌.ಶ್ರೀ 
ಮೊದಲಾದವರು ಬಳಕೆಗೆ ತಂದ ಪದ್ಧತಿ ಸುರ್ವತ್ರಿಕವಾದುದು. 
ಸರ್ವೊಪಯುಕ್ತವಾದುದು. ಸ್ವರ ಮತ್ತು ವ್ಯಂಜನ ಸೇರಿಸಿ ಪದಗಳ 
ಮೂಲಕ ಅಕ್ಷರ ಪರಿಚಯ. ಆಮೇಟಿ ಕಾಗುಣಿತಾಕ್ಷರಗಳ 
ಪರಿಚಯ, ಆನಂತರ ಒತ್ತಾಕ್ಷರಗಳ ಪರಿಚಯ, ಅಂಕಿಗಳ 
ಪರಿಚಯ, ಕೋಷ್ಟಕಗಳು, ಅಕ್ಷರಗಳ ಅಭ್ಯಾಸಕ್ಕೆ ಕಾಪಿ 
ಬರೆಯುವುದು ಈ ಪರಂಪ ರೆಯ ಪದ್ಧತಿಯೇ ಕನ್ನಡಕ್ಕೆ 
ಸೂಕ್ತವಾದುದು. ಕಲಿಯಲು ಸುಲಭವಾದದ್ದು ಈ ಪದ್ಧತಿಯಲ್ಲಿ 
ಕಲಿತವರು ಉಚ್ಛಾರದೋಷ, ಬರಹದಲ್ಲಿ ಕಾಗುಣಿತ- 'ಓತ್ತಾಕ್ಷರ 
ತಪ್ಪಿ ಬರೆಯುವುದು ಮಾಡುವುದಿಲ್ಲ. ಕನ್ನಡ ಕಲಿಸುವಾಗ 
ಮೊದಲು ಮಾತು ಆಮೇಲೆ ಓದು ನಂತರ ಬರಹ 
ಕಲಿಸಬೇಕು. ಕನ್ನಡಿಗರಿಗೆ ಕನ್ನಡೇತರಿಗೆ ಪ್ರತ್ಯೇಕ ವಿಧಾನಗಳಲ್ಲಿ 
ಕಲಿಸಬೇಕು ಎಲ್ಲರಿಗೂ ಒಂದೇ ರೀತಿ ಕಲಿಸ ಲಾಗದು. ಪ್ರಾಥಮಿಕ, 
ಮಾಧ್ಯಮಿಕ, ಪ್ರೌಢ ಹಂತಗಳಲ್ಲಿ ಕ್ರಮಬದ್ಧವಾಗಿ ಕಲಿಸಬೇಕು.ಕನಷ್ಠ 
1ತಿ೦ಗಳಿಂದ 3ತಿ೦ಗಳು ಕಲಿಯ ಬೇಕು.ಚಿಕ್ಕ ಮಕ್ಕಳಿಗೆ ಕಲಿಸಲು 
ದೊಡ್ಡವರಿಗೆ ಕಲಿಸಲು ಬಳಸುವ ಭಾಷಾ ಸಾಧನಗಳು ಬೇರೆ 
ಬೇರೆ ಇದೆ. ಕನ್ನಡೇತರರಿಗೆ, ಭಾರತೀಯರಿಗೆ, ವಿದೇಶಿಯರಿಗೆ 
ಕಲಿಸಲು ತಕ್ಕ ಪುಸ್ತಕಗಳು ಕನ್ನಡದಲ್ಲಿರುವುದಿಲ್ಲ. ಈಗ 
ಬಂದಿರುವುದು ಅಸಮರ್ಪಕವಾಗಿದೆ. ಅಂದವಾದ ತಪ್ಪಿಲ್ಲದ 
ಮತ್ತು ಉಚ್ಛಾರ ಶುದ್ಧಿ ಇರುವ ರೀತಿ ಕಲಿಸುವುದು ಹೇಗೆ 
ಎಂಬದನ್ನು ಸೋದಾಹರಣವಾಗಿ ವಿವರಿಸಿದರು. 


ಆನಂತರ ನಳಿನಿ, ಗಣೇಶ್‌, ಸಂಧ್ಯಾ ಮೊದಲಾದವರು 
ಚರ್ಚೆಯಲ್ಲಿ ಭಾಗವಹಿಸಿದರು. ಆಡುಭಾಷೆಯನ್ನು ಬರಹದಲ್ಲಿ 
ಳಸಬೇಕಾದ ಅಗತ್ಯವಿಲ್ಲ ಶಿಷ್ಟ ಭಾಷೆ ಬಳಸುವುದೇ ಸೂಕ್ತ 
ಎಂದರು ನಳಿನಿ ಅವರು. ಆಡು ಮಾತಿನ ರೀತಿ ಬರಹ 
ಬರೆಯುವುದು ಮುಖ್ಯ ಎಂದರು ಪಿ.ವಿ.ನಾರಾಯಣ 


Honganasu 


August 2015 


ಜಿ. ಅಶ್ವತ್ಥನಾರಾಯಣ (ಹಿರಿಯ ಸಾಹಿತಿಗಳು) 


ಅವರು.ಕನ್ನಡ ಕಲಿಸಲು ನೇರವಾಗಿ ಕಲಿಸಲು ಸಾಕಷ್ಟು 
ಉಪಾಧ್ಯಾಯರು ಇಲ್ಲದಿರುವುದು, ಏಕೋಪಾಧ್ಯಾಯ ಶಾಲೆ. 
ತರಗತಿಯಲ್ಲಿ ವಿದ್ಯಾರ್ಥಿ ಸಂಖ್ಯೆ ಬಾಹುಳ್ಯ ಮೊದಲಾದ 
ಕಾರ್ಯಕ್ರಮಗಳಿಂದ ನೇರವಾಗಿ ಮಕ್ಕಳಿಗೆ ಕಲಿಸದೆ ಇರುವುದರಿಂದ 
ಭಾಷಾ ದೋಷಗಳಾಗಿ ಓದುವುದನ್ನು ಕಲಿತು ಮಕ್ಕಳು 
ಬರೆಯುವುದನ್ನೇ ಕಲಿಯುತ್ತಿಲ್ಲ ಎಂದು ಆರ್‌.ಗಣೇಶ್‌ ಅವರು 
ಹೇಳಿದರು.ಅಮೆರಿಕೆಯಲ್ಲಿ ಶಾಲಾ ಶಿಕ್ಷಣ ಅತ್ಯುತ್ತಮ ರೀತಿಯಲ್ಲಿದೆ 
ಒಂದು ತರಗತಿಗೆ 10-15ರ ಮೇಲೆ ವಿದ್ಯಾರ್ಥಿಗಳಿರುವುದಿಲ್ಲ. 
ಶಾಲೆ ಎಲ್ಲ ರೀತಿಯಲ್ಲಿ ಸುಸ ಸಜ್ಜಿತವಾಗಿರುತ್ತದೆ ಎಂದು ವಿಷಯ 
ಮಂಡಿಸಿದರು. ಇತರರು ಹಲವಾರು ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದರು.ಒಟ್ಟಿನಲ್ಲಿ ತುಂಬಾ ಉಪಯುಕ್ತವಾದ ಸಕಾಲಿಕ 
ಚರ್ಚೆಯ ಗೋಷ್ಠಿ ಆಯಿತು. 


ಹೀಗಾಗಿ ಈ ಚರ್ಚೆಯು ತುಂಬ ಉಪಯುಕ್ತವಾಗಿ 
ಚಿ೦ತನೆಗಳ ಕಡೆತದಿ೦ದ ಹೊಸ ಆಲೋಚನೆಗಳಿಗೆ ಎಡೆಗೊಟ್ಟತು. 
ಚರ್ಚೆಯಲ್ಲಿ ಡಾ. ನಳಿನ ವೆಂಕಟೇಶ್‌, ಡಾ.ಜಯಮ್ಮ ಕರಿಯಣ್ಣ, 
ಡಾ.ಪಿ.ವಿ. ನಾರಾಯಣ ಮುಂತಾದವರು ಪಾಲ್ಗೊಂಡು 
ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. 


("ಅಕ್ಕರ ಗೊಟ್ಟಿ'ಯ ಆಗಸ್ಟ್‌ ತಿಂಗಳ ಕಾರ್ಯಕ್ರಮ 08- 
08-2015 ರಂದು ಸಂಜೆ 6-00 ಗಂಟೆಗೆ "ಶಾ, ಬಾಲೂರಾವ್‌ 
ಮಾತಿನ ಮನೆಯಲ್ಲಿ) 


ಕಾರ್ಯಕಾರಿ ಸಮಿತಿ ಸಭೆ 


ದಿನಾಂಕ 27ನೇ ಜುಲೈ 2015ರಂದು ಬಿ.ಎಂ.ಶ್ರೀ 
ಸ್ಮಾರಕಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. 
ಈ ಸಬೆಂರುಲ್ಲಿ ಬಿ.ಎಂ.ಶ್ರೀ ಸ್ಮಾರಕಪ್ರತಿಷ್ಠಾನದ 


ಉಪನಯಮಗಳಿಗೆ ಕೆಲವು ತಿದ್ದುಪಡಿಗಳನ್ನು ಮಾಡುವ 
ಬಗ್ಗೆ ಚರ್ಚೆಗಳನ್ನು ನಡೆಸಿ ತಿದ್ದುಪಡಿಗಳಿಗೆ ಅನುಮೋದನೆ 


ಪಡೆಯಲು ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಭಾನುವಾರ 
4ನೇ ಅಕ್ಟೋಬರ್‌ 2015ರಂದು ಬೆಳಿಗ್ಗೆ 10.30ಗೆ 
ಕರೆಯಬೇಕೆಂಬನರ್ಧಾರವನ್ನು ಕೈಗೊಳ್ಳಲಾಯಿತು. ಹಾಗೆಯೇ 
ಬಿ.ಎಂ.ಶ್ರೀ ಸ್ಮಾರಕಪ್ರತಿಷ್ಠಾನದ ಸಿಬ್ಬಂದಿ ವರ್ಗದವರಿಗೆ ವಿಮೆ 
ಸೌಲಭ್ಯ ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ನಡೆಸಿ 
ಅನುಮೋದಿಸಲಾಯಿತು. 


Vol. 02 Issue 05 


ಕನ್ನಡ ಸಂಸ್ಕೃತಿ ದರ್ಶನ ಪತ್ರಿಕಾ ಪ್ರಕಟಣೆ 


ಕಾರ್ಯಕ್ರಮ ಮಾಲೆ ಶಾ. ಬಾಲೂರಾವ್‌ಅನುವಾದ ಪ್ರಶಸ್ತಿಗಾಗಿ ಕೃತಿಗಳ ಆಹ್ಹಾನ 
ದ್‌ ದ್‌ ದ್‌ 
ಈ ಕಾರ್ಯಕ್ರಮದಲ್ಲಿ ಎರಡನೇ ಕಾರ್ಯಕ್ರಮವನ್ನು 18ನೇ ಜೂನ್‌ ಸ ತಟ ೫ ಚ ನಾಗಲಾ 
2015 ರಂದು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಇತ್ತೀಚೆಗೆ ಸ ಸಾ ಸ ಉಂ 
ಭೂ ಸ ಬ ಸೋ ಫೋ ಘಟ ese 
» ಪ್ರ ಸಾಹಿ ಪ್ರ 

ಪಂಪ”ಭಾಗ 1 ಮತ್ತು ಭಾಗ 2ವಿಡಿಯೋ ಚಿತ್ರಗಳನ್ನು ಸ ರ 0 ಎ 
ಪ್ರದರ್ಶಿಸಲಾಯಿತು. ಬಹು ಜನರಿಗೆ ಅಪರಿಚಿತವಾದ ಹಲವಾರು ನ ಕ. ನ ೨ ಹ f 
ಆಸಕ್ತಿದಾಯಕ ವಿಷಯಗಳನ್ನು ಒಳಗೊಂಡ ಈ ಸಾಕ್ಷ್ಯಚಿತ್ರವು, ಬಹು (3೦ ಗ್ರೀಷ A ಅಭಾವ ಬಾಜ ಶ್ರ 1೪ನ್ನು 
ಸಂಖ್ಯೆಯಲ್ಲಿ ಬಂದಿದ್ದ ಸಭಿಕರನ್ನು ಕನ್ನಡ ಭಾಷೆಯ ಇತಿಹಾಸದ [ಕೆಹ್‌ಸಿಸುತ್ತಿದ. 


ಡ್‌ ಬ್‌ 
ಬಗ್ಗೆ ಹಾಗೂ ಕನ್ನಡ ಇತಿಹಾಸದಲ್ಲಿ ಪಮುಖ ಸ್ಥಾನ ಪಡೆದಿರುವ |, Ri Gee ವ aa ಗ 
ಪಂಪ ಹಾಗೂ ಆತನ ಕೃತಿಗಳ ಬಗ್ಗೆ ತಿಳುವಳಿಕೆ ನೀಡಿತು. ಪಿನ ಕನ್ಯ ಘಾ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ (ರಿ), 3ನೇ ಮುಖ್ಯರಸ್ತೆ, 


ವಚನ ವಿಹಾರ - ಸಂಗೀತಾತಕ ಚಿತ್ರಗಳ ಪದರ್ಶನ ನರಸಿಂಹರಾಜ ಕಾಲೋನಿ, ಬೆ೦ಗಳೂರು-560019 
ಕ ೨ ದೂರವಾಣಿ ಸಂಖೆ : 08026615877 ಇವರಿಗೆ 
27ನೇ ಜುಲೈ 2015ರಂದು ವಚನ ವಿಹಾರ - ಕ್ಸ 


ಕಳುಹಿಸಬಹುದು. ಕೊನೆಯ ದಿನಾಂಕ : 15ನೇ ಆಗಸ್ಟ್‌ 2015 
ವಚನಗಳ ಗಾಯನ ಮತ್ತು ವ್ಯಾಖ್ಯಾನಗಳನ್ನು ಒಳಗೊಂಡಿರುವ ಇ 
ವಿಡಿಯೋ ಚಿತ್ರಗಳ ಪ್ರದರ್ಶನ ನಡೆಯಿತು.ಸುಮಾರು ಒಂದು ಸಾಕ್ಷ್ಯ ಚಿತ್ರ ಪ್ರದರ್ಶನ ಕಾರ್ಯಕ್ರಮಗಳು 
ಗಂಟೆಯ ಈ ಸಂಗೀತ ಮಯ ಕಾರ್ಯಕ್ರಮದಲ್ಲಿ ವಚನ 
ಚಳುವಳಿ, ಬಸವಣ್ಣ ಅವರ ಪಾತ್ರದ ಬಗ್ಗೆ ಬಹಳ ರಸವತ್ತಾಗಿ 
ವಿವರಿಸಲಾಗಿದ್ದು ಜೊತೆಗೆ ವಚನಗಳನ್ನು ಪ್ರಸಿದ್ಧ ಗಾಯಕರು 
ಇಂಪಾಗಿ ಹಾಡಿರುವ ಭಾಗಗಖೂ ಇದ್ದು ಅಧಿಕ ಸಂಖ್ಯೆಯಲ್ಲಿ 
ಹಾಜರಿದ್ದ ಸಭಿಕರಿಗೆ ಹೊಸ ಅನುಭವವನ್ನು ತಂದುಕೊಟ್ಟಿತು. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಇತ್ತೀಚೆಗೆ ನೂತನ 
ಪ್ರೊಜೆಕ್ಟರ್‌ ನ್ನು ಅಳವಡಿಸಿದ್ದು, ಇನ್ನು ಮುಂದೆ ಪ್ರತಿ ತಿಂಗಳೂ 
ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬಗ್ಗೆ ಕರ್ನಾಟಕ ವಾರ್ತಾ 
ಇಲಾಖೆ ಹಾಗೂ ಇತರ ಸಂಸ್ಥೆಗಳು ನಿರ್ಮಾಣ ಮಾಡಿರುವ 
ಸಾಕ್ಷ್ಯ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗುವುದು. 
ಸಾಹಿತ್ಕಾಸಕ್ತರು ಈ ಸಾಕ್ಷ, ಚಿತ್ರ ಪ್ರದರ್ಶನ ಕಾರ್ಯಕ್ರಮಗಳಲ್ಲಿ 

ಕಾರ್ನಾಡ್‌ ನಾಟಕಗಳು ಉಪಸ್ಥಿತರರಬೇಕೆಂದು ಕೋರುತ್ತೇವೆ. 

ದಿನಾಂಕ. 23-07-2015 ರಂದು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಪ್ಠಾನದ ವತಿಯಿಂದ ಆಯೋಜಿಸಿದ ಶ್ರೀ ಸಿ.ಕೆ 
ನಾಗರಾಜರಾವ್‌, ಪ್ರೊ ಕೊರಟಿ ಶ್ರೀನಿವಾಸರಾವ್‌ ಮತ್ತು 
ಪ್ರೊಡಿ.ಲಿಂಗಯ್ಯ ದತ್ತಿ ಕಾರ್ಯಕ್ರಮದಲ್ಲಿ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ 
ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ತರಾದ ಡಾ.ಬಿ.ಎ. 
ಅನ್ನದಾನೇಶ್‌ವರು ಡಾ.ಗಿರೀಶ್‌ ಕಾರ್ನಾಡರ ಸಮಗ್ರ ನಾಟಕಗಳ 
ಕುರಿತು ಉಪನ್ಯಾಸ ನೀಡಿದರು. 

ಗಿರೀಶ್‌ ಕಾರ್ನಾಡರ ಸುಮಾರು 14 ನಾಟಕಗಳು ಚರಿತ್ರೆ 
ಪುರಾಣ.ಇತಿಹಾಸ ಜಾನಪದ ಮೂಲಗಳಿಂದ ವಸ್ತುವನ್ನು ಆಯ್ಕೆ 
ಮಾಡಿ ಅವುಗಳಿಗೆ ಸಮಕಾಲೀನತೆಯನ್ನು ಕಲ್ಪಿಸಿ ಆಧುನಕ ಪಾಶ್ಚಾತ್ಯ 
ಪರಿಕಲ್ಪನೆಗಳನ್ನು ಬೆಸೆದು ಅಭಿವ್ಯಕ್ತಿಸುತ್ತಾರೆ. ಪ್ರತಿ ನಾಟಕಗಳು ಕೂಡಾ 
ಒಂದಲ್ಲಾ ಒಂದು "ಆಧುನಕ ಸಮಸ್ಯೆಗಳನ್ನು ಒಳಗೊಂಡಿರುತ್ತವೆ. 
ಮನುಪ್ಯನ ಅಪೂರ್ಣತೆಯನ್ನು ಕುರಿತು ಅವರ ಹಯವದನ, 
ನಾಗಮಂಡಲ ಮುಂತಾದ ನಾಟಕಗಳನ್ನು ಗಮನ ಸೆಳೆದರೆ ಖಠಿಟುಣ 
ಕಜಢಿಂಟಿಚಿಟುಣಧಿ ಕುರಿತು ತಲೆದಂಡ ತುಘಲಕ್‌ ಮತ್ತಿತರ 
ನಾಟಕಗಳು ಚರ್ಚಿಸುತ್ತವೆ. ಹೇಗೆ ಕಾರ್ನಾಡರ ನಾಟಕಗಳ 
ಪಕ್ಷನೋಟದ ಮೂಲಕ ಆಧುನಕ ಆಯಾಮಗಳನ್ನು ಕಟ್ಟಕೊಟ್ಟಿದ್ದಾರೆ. 


August 2015 Honganasu 


Vol. 02 Issue 05 


ಪದಚರಿತೆ 


ಒಂದಷ್ಟು ಪದಗಳ ಮೂಲಚೂಲಗಳ ಹುಡುಕಾಟ 


ಭಾಷೆ ಎಂಬುದು ಒಂದು ವಿಸ್ಮಯ, ನಾಗರಿಕ ಮಾನವನ 
ಮಹಾ ಅನ್ವೇಷಣೆ.ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆಯಂತೆ. 
ಅವುಗಳಲ್ಲಿ ಕನ್ನಡದ್ದು ವಿಶಿಷ್ಟ ಸ್ಥಾನ. ಕನಿಷ್ಠ ಎರಡು ಸಾವಿರದ 
ಮುನ್ನೂರು ವರ್ಷಗಳಿಂದ ಜನಭಾಷೆಯಾಗಿದ್ದು ಇಂದಿಗೂ 
ಜೀವ೦ತವಾಗಿರುವ ನುಡಿ ಇದು.ಇಂಥ ಅನನ್ಯತೆ ಇರುವುದು 
ಪ್ರಪಂಚದ ನಾಲ್ಕೈದು ಭಾಷೆಗಳಿಗೆ ಮಾತ್ರ. ಅಸಂಖ್ಯಾತ ಜನ 
ಕನ್ನಡವನ್ನು ಬಳಸುತ್ತ ಬಳಸುತ್ತ ಆ ನುಡಿಯಲ್ಲಿನ ಶಬ್ದಗಳಿಗೂ 
ಅವುಗಳ ಆಳದ ಅರ್ಥಗಳಿಗೂ ಅನನ್ಯ ಸಂಬಂಧ ಉಂಟಾಗಿದೆ. 
ಮಾತಿಗೂ ಅರ್ಥಕ್ಕೂ ಇರುವ ನಂಟನ್ನು ಕಾಳಿದಾಸ 
ಶಿವಪಾರ್ವತಿಯರಿಗೆ ಹೋಲಿಸಿದ್ದಾನೆ. ಆದರೆ ಶಬ್ದ-ಅರ್ಥಗಳಲ್ಲಿ 
ಮೂಲಭೂತವಾದ ನಂಟೇನೂ ಇಲ್ಲ, ರೂಢಿಯಿಂದ 
ಬಂದದ್ದು ಅಪ್ಟೆ 

“ಪದನರಿದು ನುಡಿಯಲು೦ ನುಡಿದುದಂ ಅರಿದು 
ಆರಯಲುಂ ಆರ್ಪರ್‌ ಆ ನಾಡವರ್ಗಳ್‌” ಎಂದು ಕನ್ನಡದ 
ಅತ್ಯಂತ ಪ್ರಾಚೀನ ಉಪಲಬ್ಧ ಕೃತಿ “ಕವಿರಾಜಮಾರ್ಗ' 
ಹೇಳುತ್ತದೆ.ಭಾಷೆಯ ಹದವನ್ನು ತಿಳಿದು ಮಾತನಾಡುವುದನ್ನೂ. 
ಇತರರು ಹೇಳಿದ್ದನ್ನು ಸರಿಯಾಗಿ ಅರ್ಥಮಾಡಿಕೊಂಡು 
ಯೋಚಿಸುವುದನ್ನೂ ಕನ್ನಡಿಗರು ಬಲ್ಲರು ಎ೦ಬುದು ಈ ಮಾತಿನ 
ಅರ್ಥ.ಇದು ಅವರಿಗೆ ಸಹಜವೆಂಬಂತೆ ಅದು 


ವರ್ಣಿಸುತ್ತದೆ.ಆದರೆ ಇದು ಅಭಿಮಾನದ ಮಾತು.ಮಾತು ಮತ್ತು 


ಅರ್ಥ - ಇವೆರಡರ ಸಂಬಂಧವನ್ನು ಅರಿತಾಗ ಮಾತ್ರ ಮಾತಿನ 
“ಹದ' ಉಂಟಾಗುತ್ತದೆ.ಮಾತಿನ ಹೊರಮೈ, ಅದರಲ್ಲಿ ಅರ್ಥ 
ಬಂದು ಸೇರುವ ಬಗೆ - ಇವುಗಳ ಮರ್ಮ ತಿಳಿದರೆ ಭಾಷೆಯ 
ಬಗೆಗಿನ ಹಿಡಿತ ಕೈಗೂಡೀತು. ಇದು ಸಾಧ್ಯವಾಗುವುದು 
ಅಭ್ಯಾಸದಿ೦ದ, ಎರಡೂ ರೀತಿಯಲ್ಲಿ: ಓದುವುದರಿಂದ ಹಾಗೂ 
ಬಳಸುವುದರಿಂದ. ಈ ಎರಡು ಸಾವಿರದ ಮುನ್ನೂರು 
ವರ್ಷಗಳಲ್ಲಿ ಅಸಂಖ್ಯಾತ ಕನ್ನಡಿಗರ ಬಳಕೆ ಎ೦ಬ ಪಾತ್ರದಲ್ಲಿ 
ಕನ್ನಡ ಶಬ್ದವಾಹಿನಯು ನರಂತರವಾಗಿ ಹರಿದು ಬಂದಿದೆ; ಆ 
ಹರಿವಿನಲ್ಲಿ ಕೆಲವು ಶಬ್ದಗಳು ಹಿಂದಿನಂತೆಯೇ ಉಳಿದು ಬಂದಿವೆ, 
ಕೆಲವು ಮಾರ್ಪಾಟು ಹೊಂದಿವೆ, ಮತ್ತೆ ಕೆಲವು ಮರಳಲ್ಲಿ 
ಇಂಗಿಹೋಗಿವೆ, ಎಷ್ಟೋ ಪದಗಳು ಹೊಸತಾಗಿ ಬಂದು 
ಸೇರಿಕೊಂಡಿವೆ - ಹೀಗೇ ಈ ನದಿ ಹರಿಯುತ್ತಿದೆ. “ಶಬ್ದಪಾರಂ 
ಆರ್ಗ೦ ಅಶಕ್ಕಂ” ಎಂಬ ಮಾತಿದ್ದರೂ, ನಾವು ಬಳಸುವ 
ಶಬ್ದಗಳ ಸ್ವರೂಪ - ಅ೦ದರೆ ಅವುಗಳ ಹುಟ್ಟು, ಬೆಳವಣಿಗೆಗಳನ್ನು 
ಕೆದಕುವ 'ಹಾಗೂ ಶಬ್ದ-ಅರ್ಥಗಳ ದಾಂಪ ಪತ್ಯದ ಮರ್ಮವನ್ನು 
ಬೆದಕುವ, ಅದರ ಫಲವಾದ ಕುಡಿಗಳನ್ನು ಹುಡುಕುವ — ks 
ಮೂಲಕ ಪದಗಳ ಹದವನ್ನು ಅರಿಯುವ ಪ್ರಯತ್ನ - ಈ 
ಅಂಕಣ. 


Honganasu 


August 2015 


- ಡಾ.ಪಿ.ವಿ, ನಾರಾಯಣ 


ಅಕ್ಕಿ: ಬತ್ತದ ಹೊಟ್ಟು ತೆಗೆದಾಗ ಒಳಗಿರುವ ಧಾನ್ಯವೇ 
ಅಕ್ಕಿ. ಇದು ದ್ರಾವಿಡ ಶಬ್ದ: `ಇದು ತಮಿಳಿನಲ್ಲಿ ಅರಿ, ಅರಿಚು, 
ಅರಿಶಿ ಎಂದೂ, ಮಲಯಾಳಂನಲ್ಲಿ ಅರಿ ಎಂದೂ, 
ತುಳುವಿನಲ್ಲಿ ಅರಿ, ಅಕ್ಕಿ ಎಂದೂ ರೂಪ ತಾಳುತ್ತದೆ. 
ತೆಲುಗಿನಲ್ಲಿ ಅಕ್ಕಳ್ಳು ಎ೦ಬ ಶಬ್ದವಿದ್ದರೂ ಸಾಮಾನ್ಯವಾಗಿ 
ಬಿಯ್ಯಮು ಎನ್ನುತ್ತಾರೆ. ಅಕ್ಕಿಯ ಪ್ರಸ್ತಾಪ "ವಡ್ಡಾರಾಧನೆ' 
(“ಕಳಶಮುಂ ಕನ್ನಡಿಯು೦ ಪೂವುಮಕ್ಕಿಯುಂ”) ಮತ್ತು 
ಪಂಪನ ಆದಿಪುರಾಣ” (“ನಮುಗ'ಕ್ಕಿಗೊಟ್ಟು 
ಮಡಗೂಲುಣ್ಣಂದಮಂ ಪೋಲದೇ?) ದಂತಹ ಪ್ರಾಚೀನ 
ಕಾವ್ಯಗಳಲ್ಲಿದೆ.ಬತ್ತದಿ೦ದ ಹೊಟ್ಟು ತೆಗೆದು ಅಕ್ಕಿ ಪಡೆಯುವುದೇ 
“ಅಕ್ಕಿಗುಟ್ಟು' (“ಸಾರಿಸುವೆಡೆಯೊಳ್‌ ಅಕ್ಕಿಗುಟ್ಟುವೆಡೆಯೊಳ್‌” 
- ಬ್ರಹ್ಮಶಿವನ "ಸಮಯ ಪರೀಕ್ಷೆ?) ಅಕ್ಕಿ ಶಬ್ದವನ್ನು ಮಂತ್ರಾಕ್ಷತೆ 
ಎಂಬರ್ಥದಲ್ಲಿ ನೇಮಿಚಂದ್ರನ "ಲೀಲಾವತಿ' ಬಳಸುತ್ತದೆ 
(“ಜಿನನಂ ಪೂಜಿಸಿದಕ್ಕಿ ಮಾಮೆ ಸೊಡರ್ಗಳ್‌”).ಅಕ್ಕಿಯನ್ನು 
ಮೂರು ಬಾರಿ ತೊಳೆದರೆ ಅನ್ನ ಹದವಾಗುವುದೆಂದು 
“ಲೋಕೋಪಕಾರ' ಹೇಳುತ್ತದೆ (“ಕ್ರಮಮಣಿದು ಅಕ್ಕಿಯಂ 
ಇಂಬಾಗಿ ಮೂಲುಸೂಟ್‌್‌ ಕರ್ಚೆ ಪೊಂಕ್ಟೊಡೆ 
ಕುದಿವೆಸಖಜೊಳು ಉತ್ತಮಮಕ್ಕುಂ ಪದದಿ”). ಅಕ್ಕಿಯನ್ನು 
ತೊಳೆದ ನೀರೇ “ಅಕ್ಕಚ್ಚು' ಆಥವಾ ಈಗಿನ ಕಲಗಚ್ಚು 
(ಕರ್ಚು-ಕಚ್ಚು-ತೋಳೆಯುವುದು). 

ಅಕ್ಕಿಯ ಕಾಳು ಇಡಿಯಾಗಿರದೆ ಒಡೆದಿದ್ದರೆ ಅದನ್ನು 
ಅಕ್ಕಿನುಚ್ಚು ಎಂದೂ, ಒರಟಾದ ಪುಡಿಯನ್ನು ಅಕ್ಕಿತರಿ 
ಎಂದೂ, ತುಂಬ ನವಿರಾದ ಪುಡಿಯನ್ನು ಅಕ್ಕಿಹಿಟ್ಟು ಎಂದೂ 
ಕರೆಯುವುದು ವಾಡಿಕೆ. ಇವೆಲ್ಲದರಿಂದಲೂ ವಿವಿಧ 
ತಿಂಡಿಗಳನ್ನು ಮಾಡುತ್ತಾರೆ: ಅಕ್ಕಿತರಿ ಉಪ್ಪಿಟ್ಟು, ಅಕ್ಕಿ ಸಜ್ಜಿಗೆ, 
ಅಕ್ಕಿರೊಟ್ಟಿ ಇತ್ಯಾದಿ. ಅಕ್ಕಿಯ ಹಿಟ್ಟಿನಿಂದ ಮಾಡುವ ಅಂಟು 
"ಅಕ್ಕಿಸರಿ'.ಕನಕದಾಸರು ತಮ್ಮ "ರಾಮಧಾನ್ಯಚರಿತೆ'ಯಲ್ಲಿ ಅಕ್ಕಿ 
ರಾಗಿಗಳ ರೂಪಕದ ಮೂಲಕ ವರ್ಗಸಂಘರ್ಷವನ್ನು 
ಚಿತ್ರಿಸುತ್ತಾರೆ. 

“ತಲೆಗೆ ಅಕ್ಕಿಕಾಳು ಹಾಕು' ಎಂದರೆ ಮದುವೆ 
ಮಾಡುವುದು ಎಂದರ್ಥ; “ಬಾಯಿಗೆ ಅಕ್ಕಿಕಾಳು 
ಹಾಕಿಕೊಂಡಿರು' ಎಂದರೆ ಕಾಯುವುದು ಎಂದರ್ಥ. ಹೆಣದ 
ಬಾಯಿಗೆ ಅಕ್ಕಿಕಾಳು ಹಾಕುವ ಪರಿಪಾಟವಿದೆ. 

ಸಣ್ಣ ಧಾನ್ಯಗಳ ಹೆಸರಿಗೆ ಅಕ್ಕಿ ಎಂಬ ಉತ್ತರಪದವನ್ನು 
ಸೇರಿಸುವ ಪರಿಪಾಟವೂ ಇದೆ: ನವಣಕ್ಕಿ, ಬಿದಿರಕ್ಕಿ ಇತ್ಯಾದಿ. 
ಅಕ್ಕಿಯಿಂದ ಮಾಡಿದ ಒಂದು ಬಗೆಯ ಮದ್ಯವನ್ನು 
“ಅಕ್ಕಿಬೋಜ' ಎನ್ನುತ್ತಾರೆ; ಇದರ ಉಲ್ಲೇಖವನ್ನು ಕುವೆಂಪು 
ಅವರ “ಕಾನೂರು ಹೆಗ್ಗಡಿತಿ' ಕಾದಂಬರಿಯಲ್ಲಿ ಕಾಣಬಹುದು. 


Vol. 02 Issue 05 


ಶಾಶ್ಚತ ನಿಧಿ 


ಸಾಹಿತ್ಯಾ ರಲ್ಲ ಒಂದು ಬಿನ್ನಹ 


ಪ್ರತಿಷ್ಠಾನದ ಮುಂದ ಹಸ್ತಪ್ರತಿಗಳ ರಕ್ಷಣೆ. ಡಿಜಿಟೀಕರಣ 
ಮತ್ತು ಅಧ್ಯಯನ, ಮಾಧ್ಯಮ ಕನ್ನಡ ಬರವಣಿಗೆಯ ಬಗೆಗಿನ 


ಸ್ನಾತಕೋತ್ತರ ಡಿಪ್ಲೊಮ ತರಗತಿಗಳನ್ನು ನಡೆಸುವುದು, ನಮ್ಮ 


ಹಿರಿಯ ಸಂಶೋಧಕರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವ 
ಯೋಜನೆ, ಮೌಲಿಕ ಪುಸ್ತಕಗಳ "ಪ್ರಕಟಣೆ , ಹಳೆಗನ್ನಡದ 
ವಿಶೇಷ ಅಧ್ಯಯನಕ್ಕಾಗಿ “ವಿಶೇಷ ಕಾರ್ಯಕ್ರಮಗಳನ್ನು 
ರೂಪಿಸುವುದುಇ೦ಂತಹ ಹಲವಾರು ಯೋಜನೆಗಳು ಮುಂದಿವೆ. 
ಇವಕ್ಕೆಲ್ಲ ಹಣದ ಆವಶ್ಯಕತೆ ಇದೆ. 

ಈ ದಿಸೆಯಲ್ಲಿ ಪ್ರತಿಷ್ಠಾನವು ಒ೦ದು ಶಾಶ್ವತ ನಿಧಿಯನ್ನು 
ಸ್ಥಾಪಿಸುವ ಆಲೋಚನೆಯಲ್ಲಿದೆ.ಈ ನಿಧಿಯ ಮೇಲಿನ ಬಡ್ಡಿ 


ಹಣದಿಂದ ನಮ್ಮ ಮುಂದಿನ ಯೋಜನೆಗಳನ್ನು 


ಕಾರ್ಯಗತಗೊಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ 


ಉದ್ದೇಶ ಸಾಕಾರಗೊಳ್ಳಲು ತಮ್ಮಂತಹ ಉದಾರಿಗಳ ನೆರವು 
ಅಗತ್ಯ. 

ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ತಾವು 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಧನಸಹಾಯ 


ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. ತಮ್ಮಂತಹವರು ನಮ್ಮ 


ಸದಸ್ಯರ ಗಮನಕ್ಕೆ 


ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾ ಷ್ಠಾನವು ಎಲ್ಲಾ ಸದಸ್ಯರ 
ಳಾಸಗಳನ್ನು ಖಚಿತಪಡಿಸಿಕೊಂಡು ಈ ಮೈಲ್‌ ವಿಳಾಸ 1 
ಚೊಟ್ಟಿ ದೂರವಾಣಿ ಸಂಖ್ಯೆ ಇವುಗಳನ್ನೂ ಒಳಗೊಂಡ 
ಪರಿಷ್ಕೃತ ವಿಳಾಸ ಮಾಹಿತಿಗಳನ್ನು ಡಿಜಿಟಲೀಕರಿಸುವ ಕೆಲಸವನ್ನು 
ಪ್ರಾರಂಬ' ಮಾಡಿರುತ್ತದೆ. ಇದರಿಂದ ಪ್ರತಿಷ್ಠಾನದ 
ಚಟುವಟಿಕೆಗಳಲ್ಲಿ ಹೆಚ್ಚಿನ ದಕ್ಷತೆ ಹಾಗೂ ಮಿತವ್ಯಯ ಸಾಧಿಸಲು 
ಸಾಧ್ಯವಿರುತ್ತದೆ. ಪ್ರತಿಷ್ಠಾನದ ಎಲ್ಲಾ ಸದಸ್ಯರೂ ತಮ್ಮ ಈ ಮೈಲ್‌ 
ವಿಳಾಸ ಹಾಗೂ ಮೊಬೈಲ್‌ ದೂರವಾಣಿ ಸಂಖ್ಯೆ ಇವುಗಳನ್ನೂ 
ಒಳಗೊಂಡ ವಿಳಾಸಗಳನ್ನು ಪ್ರತಿಷ್ಠಾನದ ಕಚೇರಿಗೆ ಈ ಕೆಳಕಂಡ 
ಯಾವುದೇ ರೀತಿಯಲ್ಲಿ ತಲುಪಿಸಬೇಕೆಂದು ಕೋರುತ್ತೇವೆ: 
1. ಒಂದು ಪೋಸ್ಟ್‌ ಕಾರ್ಡ್‌ ನಲ್ಲಿ ಎಲ್ಲಾ ವಿವರಗಳನ್ನು 
ಬರೆದು ಕಳುಹಿಸುವುದು 
2. ಪ್ರತಿಷ್ಠಾನದ ಈ ಮೈಲ್‌ ವಿಳಾಸಕ್ಕೆ ಎಲ್ಲಾ ವಿವರಗಳನ್ನು 
ಕಳುಹಿಸುವುದುbMmsritrust@ gmail.com 
3. ಪ್ರತಿಷ್ಠಾನದ ಕಚೇರಿಗೆ ದೂರವಾಣಿ ಕರೆ ಮಾಡಿ 
ವಿವರಗಳನ್ನು ನೀಡುವುದು 080 26615877 


4. ಪ್ರತಿಷ್ಠಾನದ ಕಚೇರಿಗೆ ಭೇಟ ನೀಡಿದಾಗ ವಿವರಗಳನ್ನು 
ನೀಡುವುದು 


ಚಟುವಟಿಕೆಗಳಿಗೆ ಬೆ೦ಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ 
ಮತ್ತಷ್ಟು ಶ್ರೀಮಂತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 

ತಾವು ದತ್ತಿನಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ವತ 
ನಿಧಿಗೆ ಉದಾರವಾಗಿ ಧನಸಹಾಯ ಮಾಡುವುದರ ಎನಿ 
ಪ್ರತಿಷ್ಠಾನದ ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, 
ಪ್ರತಿಷ್ಠಾನದ. ಪ್ರಕಟಣೆಗಳ ಪ್ರಾಯೋಜಕತ್ವವನ್ನು 
ವಹಿಸಿಕೊಳ್ಳುವುದರ ಮೂಲಕ ಹಲವು ವಿಧಗಳಲ್ಲಿ ನಮ್ಮ 
ಜೊತೆ ಕೈ ಜೋಡಿಸಬಹುದಾಗಿರುತ್ತದೆ. 

ಪ್ರತಿಷ್ಠಾನಕ್ಕೆ ನೀಡುವ ನಧಿಯ ಮೊಬಲಗಿನ ಮೇಲೆ ಭಾರತ 
ಸರ್ಕಾರದ ಆದಾಯ ತೆರಿಗೆ ಕಾನೂನನ "80 ಜಿ” ಅನ್ವಯ 
ತೆರಿಗೆ ವಿನಾಯಿತಿ ದೊರೆಯುತ್ತದೆ. 

ತಾವು ತಮ್ಮ ಕಾಣಿಕೆಗಳನ್ನು ಚೆಕ್‌/ಡಿಡಿ ಮೂಲಕ 
ಪ್ರತಿಷ್ಠಾನದ ಹೆಸ ರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 

ಶಾಶ್ವತ ನಿಧಿಗೆ ಜುಲೈ 2015 ರಲ್ಲಿ ಕಾಣಿಕೆ ನೀಡಿರುವವರ 


"ಪ್ರೊ ಎಸ್‌ ಎನ್‌ ಶ್ರೀಧರ್‌. ಸ್ಟೋನ್‌ ಬ್ರುಕ್‌ ವಿಶ್ವವಿದ್ಯಾಲಯ, 
ಯುಎಸ್‌ ಎ, ಡಾ. ಪಿ.ವಿ.ನಾರಾಯಣ, ಶ್ರೀ ಹ ಎಸ್‌ 
ರಾಮಪ್ರಸಾದ್‌ ಶ್ರೀ ಡೀ.ನಂ.ವೆಂಕಟರಮಣಯ್ಯ ಹಾಗೂ ಶ್ರೀ 
ಗುರುಪ್ರಸಾದ್‌ 


ಇಲ್ಲಿಯವರೆಗೆ ಸಂಗ್ರಹಿಸಲಾದ ಮೊತ್ತ ರೂ. 14.25 ಲಕ್ಷ 


ದಯವಿಟ್ಟು ಗಮನಿಸಿ: ಹಾಲಿ ನಿಯಮಗಳ ಪ್ರಕಾರ ಸದಸ್ಯತ್ವ 
ಗುರುತಿನ ಕಾರ್ಡ್‌ ಇಲ್ಲದೇ ಪ್ರತಿಷ್ಠಾನದ ಸರ್ವ ಸದಸ್ಯರ ಸಭೆಯ 
ಕಲಾಪಗಳಲ್ಲಿ ಭಾಗವಹಿಸಲು ಅನುಮತಿ ಇರುವುದಿಲ್ಲ. ಆದ್ದರಿಂದ 
ಪಾಸ ಸದಸ್ಯತ್ವದ ಗುರುತಿನ ಕಾರ್ಡ್‌ನ್ನು ಪಡೆಯದಿರುವಂತಹ 
ಸದಸ್ಯರು ಶೀಘ್ರವಾಗಿ ಪಡೆದುಕೊಳ್ಳಬೇಕೆಂದು ಕೋರಲಾಗಿದೆ. 
ಪ 
ಪ್ರಶ್ಯಾಗಾಗಿ ಸೃಶಿಗಳ ಆಷ್ಟಾನ 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನವು ಪ್ರತಿ ವರ್ಷ ನೀಡುವ 
ರೂಪಾಯಿ ಇಪ್ಪತ್ತೈದು ಸಾವಿರಗಳ ನಗದು ಹಾಗೂ 
ಸ್ಮರಣಿಕೆಯನ್ನು ಒಳಗೊಂಡಿರುವ ಶಾ. ಬಾಲೂರಾವ್‌ ಯುವ 
ಬರಹಗಾರ ಪ್ರಶಸ್ತಿಗಾಗಿ 35 ವರ್ಷ ವಯಸ್ಸು ಮೀರದ ಯುವ 
ಬರಹಗಾರರು ರಚಿಸಿದ 2014ರಲ್ಲಿ ಮೊದಲ ಮುದ್ರಣವಾಗಿ 
ಪ್ರಕಟವಾಗಿರುವ ಸಾಹಿತ್ಯದ ಯಾವುದೇ ಪ್ರಕಾರದ ಕೃತಿಗಳನ್ನು 
ಆಹ್ವಾನಿಸುತ್ತಿದೆ. 
ಆಸಕ್ತ ಲೇಖಕರು ಪ್ರಕಟಗೊಂಡ ಕೃತಿಯ ಒಂದು 
ಪ್ರತಿಯನ್ನು ತಮ್ಮ ವಿವರಗಳ ಜೊತೆ ಗೌರವ ಕಾರ್ಯದರ್ಶಿ, 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ (ರಿ), 3ನೇ ಮುಖ್ಯರಸ್ತೆ, 
ನರಸಿಂಹರಾಜ ಕಾಲೋನ, ಬೆಂಗಳೂರು-560019 
ದೂರವಾಣಿ ಸಂಖ್ಯೆ 08026615877 ಇವರಿಗೆ 
ಕಳುಹಿಸಬಹುದು. 


ಕೊನೆಯ ದಿನಾಂಕ : 31ನೇ ಆಗಸ್ಟ್‌ 2015 


August 2015 Honganasu 


Vol. 02 Issue 05 


ನವಕರ್ನಾಟಕ ಪ್ರಕಾಶನ : ಇತ್ತೀಚಿನ ಕೃತಿಗಳು 


₹41 


ಆನ್‌ಲೈನ್‌ ಮೂಲಕವೂ ಲಭ್ಯ ww. ೧೩ ೪8887131883, ೭07 


ಹಣವನ್ನು ಡಿ.ಡಿ, ಎಂ.ಒ. ಮೂಲಕ ಕಳೆಸಿ 


ಮೇಲೆ ತಿಳಿಸಿದ ಮುಖಬೆಲೆಯ 
ಮೇಲೆ 10% ಸೋಡಿ, ನಿವ್ವಳ ನ್‌ ನಳಿನಾ ಔಟ್ರತೇಸ್ಸಿನ್ಲು ಜಿ ಪೇಟ್‌ ಅಮಿಟೆಡ್‌ 


ಣೆ ೌ]00ಕ್ಕಿಂತ ಕಡಿಮೆ ಮೊತ್ತದ ೫ 11, ಎಂಬಿಸಿ ಸೆಂಟರ್‌, ಕೈಸೆಂಟ್‌ ರಸ್ತೆ, ಅಂಚೆ ಪೆಟ್ಟಿಗೆ ಸಂಖ್ಯೆ 5159, ಕುಮಾರ ಪಾರ್ಕ್‌ ಪೂರ್ವ 

P= ಬೇಡಿಕೆಗಳಿಗೆ ಆಂಚೆ! 7 ಬೆಂಗಳೂರು - 568 001. ಫೋನ್‌ : 30578822, 22203580 ಫಾಕ್‌ : 36578823 

ಕೊರಿಯರ್‌ ವೆಚ್ಚ ಸ್ಸ ಪ್ರತ್ಯೇಕ. ಗೆ ಹೌ ಲಲ ಅಥವಾ ನಮ್ಮಮಾಗೆಗೆ ಭೇಟಿನೀಡಿ ಎಂಂಂಚ....... 
ನವಕರ್ನಾಟಕ, 5ನೇ ಮುಖ್ಯರಸ್ತೆ, ಗಾಂಧಿವಗರ, ಬೆಂಗಳೂರು, ಫೋನ್‌ : 22251382 


ಮಂಗಳೂರು 6) 2441016 ೪71 2425181 2 ಮೈಸೂ ಪಾಕ) 2424004 3: 6) 224302 


ಶಾಹಿಗಳು : 


Honganasu August 2015 


Vol. 02 Issue 05 


Regd. with RNL, New Delhi. KARKAN 24541 dated 08.12.2014 


ಪ್ರತಿಷ್ಠಾನದ ಹೊಸ ನಿಯತ ಕಾರ್ಯಕ್ರಮ 
"ಅಕ್ಕರ ಗೊಟ್ಟಿ' 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ಸ್ಥಳ : ಶಾ. ಬಾಲೂರಾವ್‌ ಮಾತಿನ ಮನೆ ಎರಡನೆಯ ಮಹಡಿ, ಬಿಎಂಶ್ರೀ ಪ್ರತಿಷ್ಠಾನ 


ಕಾರ್ಯಕ್ರಮದ ಸ್ವರೂಪ: ಯೂಟ್ಯೂಬ್‌ನಲ್ಲಿಯೂ ಹಾಕಲಾಗುವುದು. 

1. ಇದು ಉಪನ್ಯಾಸ ಕಾರ್ಯಕ್ರಮವಲ್ಲ; ಪ್ರತಿಷ್ಠಾನವು 5. ಪ್ರತಿ ತಿಂಗಳೂ ಎರಡನೆಯ ಶನಿವಾರ ಸಂಜೆ 6-00 ಗಂಟೆಗೆ 
ಯಾರನ್ನೂ ಅತಿಥಿಯಾಗಿ ಆಹ್ವಾನಿಸುವುದಿಲ್ಲ. ಕಾರ್ಯಕ್ರಮ ಆರಂಭ 

2 ಸಂಸ್ಕೃತಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಒಬ್ಬರು 


ಆಸಕ್ತರು ತಾವಾಗಿ ಹತ್ತು-ಹದಿನೈದು ನಿಮಿಷಗಳಲ್ಲಿ ತಮ್ಮ ಹಸ್ತಪ್ರತಿ ವಿಭಾಗ 
ನ | ದ 

ವಿಚಾರವನ್ನು ಮಂಡಿಸುತ್ತಾರೆ: ಅದರ ವಿಷಯವಾಗಿ ಒಂದು ಬಿಎಂತ್ರೀ ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗವು 

ಗಂಟೆಯವರೆಗೂ ಚರ್ಚೆ ಮುಂದುವರಿಯುತ್ತದೆ; ಚರ್ಚೆಯಲ್ಲಿ | ಸತತವಾಗಿ ಕಾರ್ಯನಿರತವಾಗಿರುತ್ತದೆ. ನಮ್ಮಲ್ಲಿರುವ ಅಪಾರ 

ಆಸಕ್ತರಾದ ಯಾರು ಬೇಕಾದರೂ ಭಾಗವಹಿಸಬಹುದು. ಸಂಖ್ಯೆಯ ಹಸ್ತಪ್ರತಿಗಳಿಗೆ ಸಂಬಂಧಿಸಿದಂತೆ ಹಲವಾರು 
3. ಯಾರು ಬೇಕಾದರೂ ತಮಗೆ ಸೂಕ್ತವೆನಿಸಿದ ವಿಷಯವನ್ನು ಚಟುವಟಿಕೆಗಳನ್ನು ನರಂತರವಾಗಿ ನಡೆಸಿಕೊಂಡು 

ಚರ್ಚೆಗೆ ಮಂಡಿಸಬಹುದು; ಆದರೆ ಕನಿಷ್ಠ ಒಂದು ತಿಂಗಳ ಬರಲಾಗುತ್ತಿದೆ. 2015ರ ಜುಲೈ ತಿಂಗಳಿನಲ್ಲಿ 2 ಗಂಥಗಳ 

ಮುಂಚೆ ವಿಷಯವನ್ನು ಪ್ರತಿಷ್ಠಾನದ ಕಾರ್ಯದರ್ಶಿಗಳಿಗೆ ಶುಷ್ಕ ಶುದ್ದೇಕರಣ, 7 ಗಂಥಗಳಿಗೆ ತೈಲ "ಲೇಪ ನ ಮತ್ತು 

ತಿಳಿಸಬೇಕು. ಚರ್ಚೆಯಲ್ಲಿ ಪಾಲುಗೊಳ್ಳುವವರಿಗಾಗಿ RL ಪನ, ಚ ಪತಗ ತ ಚ 

ಪ್ರತಿಷ್ಠಾನದ ಸೂಚನಾ ಫಲಕದಲ್ಲಿ ಹಾಗೂ ಪ್ರತಿ ತಿಂಗಳ | ಮಾಡಲು ಸಿದ್ಧಪಡಿಸಿರುವುದು , 8 ಗ್ರಂಥಗಳಿಗೆ 


ಸೂಚಿಗಳನ್ನು ತಯಾರಿಸಿರುವುದು, 46 ಗಂಥಗಳಿಗೆ ಅಟ್ಟೆ 
ಮೊದಲಲ್ಲಿ ಪ್ರಕಟವಾಗುವ ವಾರ್ತಾಪತ್ರ 'ಹೊಂಗನಸು'ವಿನಲ್ಲಿ | ಕಟ್ಟುವುದು ಮತ್ತು 56 ಗಂಥಗಳಿಗೆ ಬಟ್ಟೆ ಕಟ್ಟಿರುವುದು 


ತಿಳಿಯಪಡಿಸಲಾಗುವುದು ಈ” ಎಲ್ಲಾ ಕೆಲಸ ಗಳನ್ನು "ಮಾಡಿರಲಾಗಿರುತ್ತದೆ. ಕ್ರೈಸ್ಟ್‌ 

4. ಚರ್ಚೆಗೆ ಆರಿಸಿಕೊಳ್ಳುವ ವಿಷಯ ಸಂಸ್ಕೃತಿಗೆ ಸಂಬಂಧಿಸಿದ ಯೂನಿವರ್ಸಿಟಿಯಿಂದ ನಿಮಗೆ ಸಂರಕ್ಷಣೆಯ" ಸಾ 
ಯಾವುದೇ ಆಗಿರಬಹುದು: ಸಾಹಿತ್ಯ, ಶಾಸನ, ಕಲೆ, ಸಿನಿಮ, ಕಳಿಹಿಸಿದ ಒಂದು “ಕಾಲಜ್ಜಾನ'ವೆಂಬ ಗ್ರ ಗ್ರಂಥವನ್ನು ಸಂರಕ್ಷಿಸಿ, 
ಸಂಗೀತ, ಇತಿಹಾಸ, ಮಾನವಿಕ - ಹೀಗೆ. ಗೊಟಿಯಲ್ಲಿ ಸೂಚಿ ತಯಾರಿಸಿ ಕೊಡಲಾಯಿತು. ಇಬ್ಬರು ಸಿಬ್ಬಂದಿಗಳು 


ನಡೆಯುವ ಚರ್ಚೆಯನ್ನು ದ್ವನಿಮುದ್ರಿಸಿಕೊಂಡು | ಹಾಗೂ ಕೆಲ ಸ್ವಯಂಪ್ರೇರಿತರ "ಶ್ರಮದಿ೦ದ ಈ 
ಚ ಚಟುವಟಿಕೆಗಳನ್ನು.” ಸಾಧಿಸಲಾಗಿದೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 °C’ 
Main, 6th Block, Rajajinagar, Bangalore 10. and published at BMSRI SMARAKA PRATISHTANA, 
3% Main Road, NR Colony, Bangalore - 560019 Editor : B.R.Ravindranath 


ತೆರೆದ-ಅಂಚೆ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


August 2015 Honganasu 


Vol. 02 Issue 05 


